ಕರ್ನಾಟಕ ವಿಧಾನ ಪರಿಷತ್ತು 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರ ಹೆಸರು: 


ಶ್ರೀ ಎಂ.ಎ. ಗೋಪಾಲಸ್ವಾಮಿ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ. 


824 


ತ್ತರಿಸ ಬೇಕಾದ ದಿನಾಂಕ: 


11.03.2020 


E 


ತ್ತರಿಸುವ ಸಚಿವರು 


ವಿ. ಸೋಮಣ್ಣ, ವಸತಿ ಸಚಿವರು 


ಪ್ರಶ್ನ 


ಉತ್ತರ 


ವಸತಿ ಇಲಾಖೆಯಿಂದ ವಿವಿಧ 
ಯೋಜನೆಗಳಡಿ ಹಾಸನ ಜಿಲ್ಲೆಗೆ ಕಳೆದ 
3 ವರ್ಷಗಳಲ್ಲಿ ಹಂಚಿಕೆಯಾದ 
ಮನೆಗಳೆಷ್ಟಃ: ಈ ಮನೆಗಳನ್ನು 
ಪಡೆದಿರುವ ಫಲಾನುಭವಿಗಳ ಹೆಸರು, 
ಗ್ರಾಮ, ಹೋಬಳಿ, ತಾಲ್ಲೂಕು ಮತ್ತು 
ಜಾತಿವಾರು ವಿವರ ನೀಡುವುದು; 


ಹಾಸನ ಜಿಲ್ಲೆಗೆ ಕಳೆದ 3 ವರ್ಷಗಳಲ್ಲಿ ವಿವಿಧ ಯೋಜನೆಗಳಡಿ ಒಟ್ಟು 
39193 ಮನೆಗಳನ್ನು ಹಂಚಿಕೆ ಮಾಡಲಾಗಿದ್ದು ಫಲಾನುಭವಿ ಹೆಸರು, 
ಗ್ರಾಮ, ಹೋಬಳಿ, ತಾಲ್ಲೂಕು ಮತ್ತು ಜಾತಿವಾರು ವಿವರಗಳನ್ನು 
ಅನುಬಂಧ- 1ರಲ್ಲಿ ನೀಡಲಾಗಿದೆ. 


ಹಂಚಿಕೆಯಾಗಿರುವ ಮನೆಗಳಿಗೆ 
ಜನವರಿ-2020ರ ವರೆಗೆ 
ಬಿಡುಗಡೆಯಾಗಿರುವ ಅನುದಾನವೆಷ್ಟು: 
ಖರ್ಚಾಗಿರುವ ಅನುದಾನವೆಷ್ಟು: 
ಅನುದಾನ ಮಂಜೂರಾಗದೇ 
ಉಳಿದಿರುವ ಅನುದಾನವೆಷ್ಟು; 
(ಫಲಾನುಭವಿವಾರು ಹೆಸರು, ಗ್ರಾಮ, 
ಹೋಬಳಿ, ಮತ್ತು 
ಜಾತಿವಾರು ವಿವರ ನೀಡುವುದು) 


ಬಾಕಿ 


ತಾಲ್ಲೂಕು 


ಹಾಸನ ಜಿಲ್ಲೆಯಲ್ಲಿರುವ ನಿರ್ವಸತಿಕರ 
ಸಂಖ್ಯೆ ಎಷ್ಟು; ಈ ನಿರ್ವಸತಿಗರಿಗೆ 
ಯಾವ ಕಾಲಮಿತಿಯೊಳಗೆ ವಸ 


2016-17ನೇ ಸಾಲಿನಿಂದ ಜನವರಿ-2020ರವರೆಗೆ ವಿವಿಧ ಮಾ 
ಯೋಜನೆಗಳಡಿ ರೂ.267.37ೋಟಿಗಳನ್ನು ಬಿಡುಗಡೆ ಮಾಡಲಾಗಿದ್ದು, 
ಫಲಾನುಭವಿ ಹೆಸರು, ಗ್ರಾಮ, ಹೋಬಳಿ, ತಾಲ್ಲೂಕು ಮತ್ತು ಜಾತಿವಾರು 
ವಿವರಗಳನ್ನು ಅನುಬಂಧ-2ರಲ್ಲಿ ನೀಡಲಾಗಿದೆ. 


ಜಿ.ಪಿ.ಎಸ್‌ ಆಧಾರಿತ ಭೌತಿಕ ಪ್ರಗತಿಗನುಗುಣವಾಗಿ ಹಾಸನ ಜಿಲ್ಲೆಯಲ್ಲಿ 
ರೂ.27.45ಕೋಟಿಗಳ ಅನುದಾನವನ್ನು ಬಿಡುಗಡೆ ಮಾಡಲು ಬಾಕಿ 
ಇದ್ದು, ಫಲಾನುಭವಿ ಹೆಸರು, ಗ್ರಾಮ, ಹೋಬಳಿ, ತಾಲ್ಲೂಕು ಮತ್ತು 
ಜಾತಿವಾರು ವಿವರಗಳನ್ನು ಅನುಬಂಧ-3ರಲ್ಲಿ ನೀಡಲಾಗಿದೆ. 


ಪ್ರಧಾನ ಮಂತ್ರಿ ಅವಾಸ್‌ ಯೋಜನೆ (ಗ್ರಾ) ಅಡಿಯಲ್ಲಿ ಸಾಮಾಜಿಕ 


ಆರ್ಥಿಕ ಜಾತಿ ಜನಗಣತಿ 201 ರ ಪಟ್ಟಿಗೆ ಅರ್ಹ ಫಲಾನುಭವಿಗಳನ್ನು 
ಸೇರಿಸಿ, ಶಾಶ್ವತ ಪಟ್ಟಿಯನ್ನು ತಯಾರಿಸಲು ಕೇಂದ್ರ ಸರ್ಕಾರದ 


SE 


Page 10f2 


ಕಲ್ಪಿಸಲಾಗುವುದು; (ನಿರ್ವಸತಿಕಾರರ 
ಹೆಸರು, ಗ್ರಾಮ, ಹೋಬಳಿ, ತಾಲ್ಲೂಕು 
ಮತ್ತು ಜಾತಿವಾರು ವಿವರ ನೀಡುವುದು) 


ವಇ 89 ಹೆಚ್‌ಎಎಂ 2020 


ನಿರ್ದೇಶನದಂತೆ 2018 ರಲ್ಲಿ ರಾಜ್ಯಾದ್ಯಂತ ವಸತಿ ರಹಿತರ ಹಾಗೂ 
ನಿವೇಶನ ರಹಿತರ ಸಮೀಕ್ಷೆಯನ್ನು ಕೈಗೊಳ್ಳಲಾಗಿರುತ್ತದೆ. ಇದರನ್ವಯ 
ಹಾಸನ ಜಿಲ್ಲೆಯಲ್ಲಿ ಒಟ್ಟು 5776 ವಸತಿರಹಿತರು ಹಾಗೂ 7373 
ನಿವೇಶನರಹಿತರನ್ನು ಒಳಗೊಂಡಂತೆ ಒಟ್ಟು 64549 ನಿರ್ವಸತಿಕರು 
ಇರುವುದು ಕಂಡು ಬಂದಿರುತ್ತದೆ. ವಸತಿ/ನಿವೇಶನರಹಿತರ ಗ್ರಾಮ, 
ಹೋಬಳಿ, ತಾಲ್ಲೂಕು ಮತ್ತು ಜಾತಿವಾರು ವಿವರಗಳನ್ನು ಅನುಬಂಧ- 
4ರಲ್ಲಿ ಲಗತ್ತಿಸಿದೆ. 


ಪ್ರತಿ ವರ್ಷ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಆಯವ್ಯಯದಲ್ಲಿ 
ಒದಗಿಸಲಾಗುವ ಅನುದಾನಕ್ಕೆ ಅನುಗುಣವಾಗಿ ವಿವಿಧ ವಸತಿ 
ಯೋಜನೆಗಳಡಿ ವಸತಿರಹಿತರ ಪಟ್ಟಿಯಲ್ಲಿ ಲಭ್ಯವಿರುವ ವಸತಿರಹಿತರಿಗೆ 


ವಸತಿ ಕಲ್ಪಿಸಲಾಗುತ್ತಿದೆ. 


ರಾವ್‌ 


(ವಿ.ಸೋಮಣ್ಣ) 
ವಸತಿ ಸಚಿವರು 


Page 2 0f2 


